ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಕೆ.ಪಿ.ಎಸ್‌.ಸಿ ಆಭ್ಯರ್ಥಿಗಳಿಗೆ ಆಗಿರುವ ತೊಂದರೆಗಳ ಬಗ್ಗೆ 


ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಠಳೀಯ ಸಂಸ್ಥೆಗಳ ಕ್ಲೇತು :- 
689 (952) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕರ್ನಾಟಕ ಲೋಕಸೇವಾ ಆಯೋಗವು 1998ನೇ ಸಾಲಿನ ಕೆ.ಎ.ಎಸ್‌.ಗೆ ಸಂಬಂಧಿಸಿದಂತೆ ಮಾನ್ಯ 
ಉಜ್ಜಿ ನ್ಯಾಯಾಲಯ ನೀಡಿರುವ ತೀರ್ಪಿನ 3ನೇ ನಿರ್ದೇಶನದಂತೆ ಎಷ್ಟು ಉತ್ತರ ಪತ್ರಿಕೆಗಳನ್ನು 
ಪರಿಗಣಿಸಲು ಉಲ್ಲೇಖಿಸಲಾಗಿದೆ; 


(ಆ) ಸದರಿ ತೀರ್ಪಿನ ಅನ್ನಯ ಕರ್ನಾಟಿಕ ಲೋಕಸೇವಾ ಆಯೋಗವು ದಿನಾ೦ಕ: 22-08-2019ರಂದು 
ಪ್ರಕಟಿಸಿರುವ ಆಯ್ಕೆ ಪಟ್ಟಿಯಲ್ಲಿ ಪರಿಗಣಿಸಿರುವ ಒಟ್ಟು ಉತ್ತರ ಪತ್ರಗಳ ಸಂಖ್ಯೆ ಎಷ್ಟು; (ಸಂಪೂರ್ಣ 
ಮಾಹಿತಿ ನೀಡುವುದು) 


(ಇ) ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ನ್ಯಾಯಾಲಯ ನೀಡಿರುವ ತೀರ್ಪನ್ನು ಉಲ್ಲಂಪಿಸಿ ಹೆಚ್ಚು ಪತಿಕೆಗಳನ್ನು 
ಪರಿಗಣಿಸಿ, ಕೇವಲ 15 ಅಭ್ಯರ್ಥಿಗಳಿಗೆ ಅನುಕೂಲ ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೇನು; (ವಿವರ ನೀಡುವುದು) 


(~ 


(ಈ) ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದಾದರೂ ಅಭ್ಯರ್ಥಿಗಳು ಅಕ್ರಮವೆಸಸಿಗಿರುವುದು ಕಂಡು 
ಬಂದಿದೆಯೇ; ಹಾಗಿದ್ದಲ್ಲಿ ಯಾರು ಯಾರು ಪದೇ ಪದೇ ತಪ್ಪನ್ನು ಎಸಗಿ 3ನೇ ಬಾರಿ ಪಟ್ಟಿ ಪ್ರಕಟಿಸಲು 
ಕಾರಣವಾಗಿದ್ದಾರೆ ಮತ್ತು ಅಮಾಯಕ ಅಭ್ಯರ್ಥಿಗಳಿಗೆ ತೊಂದರೆ ನೀಡುತಿರುವ ಬಗ್ಗೆ ಸರ್ಕಾರ ಯಾವ 
ಶ್ರಮ ಕೈಗೊಂಡಿದೆ; 


(ಉ) ದಿನಾ೦ಕ: 22-08-2019ರ ಆಯ್ತೆ ಪಟ್ಟೆಯಿಂದಲೇ ಹೊರಗುಳಿದು ಕೆಲಸ ಕಳೆದುಕೊಂಡ 
ಅಭ್ಯರ್ಥಿಗಳೆಷ್ಟು ; (ವಿವರ ನೀಡುವುದು) 


(ಊ) 13-14 ವರ್ಷ ಸೇವೆ ಸಲ್ಲಿಸಿ ಕೆಲಸ ಕಳೆದುಕೊಂಡವರನ್ನು ಮುಂದುವರೆಸಲು ಸರ್ಕಾರ 
ತೆಗೆದುಕೊಂಡಿರುವ ಕ್ರಮಗಳೇನು? ಸ್ಪಷ್ಟ ಉತ್ತರ ನೀಡುವುದು) 


